ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 123 

ಮಾನ್ಯ ಸದಸ್ಯರ ಹೆಸರು : ಶ್ರೀಸಿ.ಎಂ.ಲಿಂಗಪ್ಪ್ಟ 

ಉತ್ತರಿಸಬೇಕಾದ ದಿನಾಂಕ : 21.09.2020 

ಉತ್ತರಿಸಬೇಕಾದ ಸಚಿವರು : ಆರೋಗ್ಯ ಮತ್ತು ಕುಟಿಂಬ ಕಲ್ಯಾಣ ಹಾಗೂ 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


ಶ.ಸಂ ಪ್ರಶ್ನೆಗಳು ಉತ್ತರ 


'ಅ) | ಹೊಸದಾಗಿ ರಚಿಸಲಾದ ತಾಲ್ಲೂಕುಗಳ 
ಆಸ್ಪತ್ರೆಗಳಿಗೆ ಕಳೆದ ಒಂದು ವರ್ಷದಿಂದ 
ಖರೀದಿಸಲಾದ ಮೈದ್ಯಕೀಯ 
ಉಪಕರಣಗಳಾವುವು; 


ಆ) |ಪ್ರುತಿ ಆಸ್ಪತ್ರೆಗೆ ಸರಾಸರಿ ಎಷ್ಟು ಮೊತ್ತದ 
ಉಪಕರಣಗಳನ್ನು ಖರೀದಿಸಲಾಗಿದೆ; ಹೊಸದಾಗಿ ರಚಿಸಲಾದ ತಾಲ್ಲೂಕುಗಳಲ್ಲಿ 
ಯಾವುದೇ ಹೊಸ ತಾಲ್ಲೂಕು ಆಸ್ಪತ್ರೆಗಳನ್ನು 
ಇ) | ಹೊಸದಾಗಿ ಖರೀದಿಸಲಾದ ವೈದ್ಯಕೀಯ | ಪ್ರಾರಂಭಿಸಿರುವುದಿಲ್ಲ. 

ಉಪಕರಣಗಳು ಯಂತ್ರಗಳನ್ನು 
ನಿರ್ವಹಿಸಲು ನುರಿತ ಸಿಬ್ಬಂದಿಯನ್ನು 
ನೇಮಿಸಿಕೊಳ್ಳಲಾಗಿದೆಯೇೆ; ಹಾಗಿದುಲ್ಲಿ 
ಎಷ್ಟು ಜನರನ್ನು ನೇಮಿಸಕೊಳ್ಳಲಾಗಿದೆ; 


(ಸಂಪೂರ್ಣ ವಿವರವನ್ನು 
ತಾಲ್ಲೂಸುವಾರು ನೀಡುವುದು) 
ಈ) | ಇಲದಿದ್ದರೆ, ಜನರ ಆರೋಗ್ಯದ | ಹೊಸದಾಗಿ ರಚಿಸಲಾದ ತಾಲ್ಲೂಕು 
ನಿರ್ವಹಣೆ ಹೇಗೆ ಮಾಡಲಾಗುತ್ತಿದೆ? ಕೇಂದ್ರಗಳಲ್ಲಿ 30 ಹಾಸಿಗೆಗಳುಳ್ನ ಸಮುದಾಯ 
ಆರೋಗ್ಯ ಕೇಂದ್ರಗಳು 
ಕಾರ್ಯನಿರ್ವಹಿಸುತ್ತಿವೆ. 


ಸಂಖ್ಯೆ: ಆಕುಕ 38 ಎಸ್‌.ಟಿ.ಕ್ಕೂ 2020 


NE 


ಬಿ. ಶರಾಮೂಲು) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


